ಕರ್ನಾಟಕ ವಿಧಾನ ಪರಿಷತ್ತು 


[ಚುಕ್ಕೆ ಗುರುತ್ತೂದ ಪಕ್ಷ ಸಂಖ್ಯೆ 


ಮಾನ್ಯ ಪದಸ್ಕರ ಹೆಸರು 
MN 


p 


| 


ಉತ್ತರಿಸುವ ಸಚಿವರು 


ಉತ್ತರಿಸಬೇಕಾದ ದಿನಾಂಕ 


(ಅ) ರಾಷ್ಟ್ರೀಯ ಶಿಕ್ಷಣ ನೀತಿ-2020ನ್ನು ಯಾವ 
ವರ್ಷದಿಂದ ಜಾರಿಗೆ ತರಲು ಉದ್ದೇಶಿಸಲಾಗಿದೆ; 


(೮) ರಾಷ್ಟ್ರೀಯ ಶಿಕ್ಷಣ ನೀತಿ-2020ನ್ನು 
ಜಾರಿಗೊಳಿಸಲು ಕರ್ನಾಟಕ ರಾಜ್ಯ ಸರ್ಕಾರ 
ಗುರುತಿಸಿರುವ ನೋಡಲ್‌ ಏಜೆನ್ಸಿಗಳು 
ಯಾವುವು ಮತ್ತು" ಈ ಏಜೆನ್ಸಿಗಳು 

"| ಹಮ್ಮಿಕೊಂಡಿರುವ ಮತ್ತು ಸಾಧಿಸಿರುವ 
ಕಾರ್ಯಕ್ರಮಗಳು ಮತ್ತು ಯೋಜನೆಗಳ ವಿವರ 
ನೀಡುವುದು; 


[ಶಕ್ಷಣ ಹನ್ಕ ಕಾಯುಡ300ರಂತೆ ಹೊಸ 
ಶಿಕ್ಷಣ ನೀತಿಯಲ್ಲಿ ಅವಕಾಶ ಕಲ್ಲಿಸಲಾಗಿದೆಯೇ; 
ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು 
ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ, 
ಅಗತ್ಯವಿರುವ ಮೂಲಭೂತ ಸೌಕರ್ಯಗಳನ್ನು 
ಶಾಲಾ-ಕಾಲೇಜುಗಳಲ್ಲಿ ನಿರ್ಮಿಸದೇ ಮತ್ತು 
ಅಗತ್ಯವಿರುವ ತರಬೇತಿ ಹೊಂದಿದ ಬೋಧಕರು 
ಮತ್ತು ಬೋಧಕೇತರ ಸಿಬ್ಬಂದಿಗಳನ್ನು ಸರ್ಕಾರಿ 
ಮತ್ತು ಖಾಸಗಿ ವಲಯಗಳಲ್ಲಿ ನೇಮಿಸದೇ, 
ತರಾತುರಿಯಲ್ಲಿ ಜಾರಿಗೆ ತರಲು 
ಮುಂದಾಗಿರುವುದರಿಂದ ವಿದ್ಯಾರ್ಥಿಗಳಲ್ಲಿ 
ಅಧ್ಯಾಪಕರುಗಳಲ್ಲಿ ಮತ್ತು ಹೋಷಕರುಗಳಲ್ಲಿ 
ಗೊಂದಲ, ಸೃಷ್ಟಿಯಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; (ಹಾಗಿದ್ದಲ್ಲಿ, 
ಸಂಪೂರ್ಣ ಮಾಹಿತಿ ನೀಡುವುದು) 


ಈ) 


170 


ಶೀ ಕೆ.ಎ ತಿಪ್ಪೇಸ್ವಾಮಿ 
(ನಾಮ ನಿರ್ದೇಶನ ಹೊಂದಿದವರು) 
ಉನ್ನತ ಶಿಕ್ಷಣ ಸಚಿವರು 
13-09-2021 
ಉತ್ತರ 
ರಾಷ್ಟ್ರೀಯ ಶಿಕ್ಷಣ ನೀತಿ-2020ನ್ನು 2021-22ನೇ ಶೈಕ್ಷಣಿಕ ವರ್ಷದಿಂದ 
ಜಾರಿಗೆ ತರಲಾಗಿದೆ. 
ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತಿನ ಸಹಯೋಗದೊಂದಿಗೆ 

ರಾಜ್ಯದ ಎಲ್ಲಾ ವಿಶ್ವವಿದ್ಯಾನಿಲಯಗಳನ್ನು ನೋಡಲ್‌ ಏಜೆನ್ನಿಗಳನ್ನಾಗಿ 
ಗುರುತಿಸಲಾಗಿದೆ. ಸದರಿ ವಿಶ್ವವಿದ್ಯಾಲಯಗಳ ಅಡಿಯಲ್ಲಿ ಬರುವ 
ಕಾಲೇಜುಗಳಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಸರ್ಕಾರದ ಹಾಗೂ 
ಯುಜಿಸಿ ಮಾರ್ಗಸೂಚಿಗಳನುಸಾರ ಜಾರಿಗೆ" ತರಲು ಹಲವಾರು 
ಕಾರ್ಯಕ್ರಮಗಳನ್ನು ಸೆಮಿನಾರ್‌, ಕಾರ್ಯಗಾರ, ತರಬೇತಿ, ವಿಷಯ ತಜ್ಞರ 
ಮೂಲಕ ಕೈಗೊಳ್ಳಲಾಗುತ್ತಿದೆ. 


ಕರ್ನಾಟಕ ಉನ್ನತ ಶಿಕ್ಷಣ ಅಕಾಡೆಮಿ, ಧಾರವಾಡದಿಂದ ರಾಜ್ಯದ 
ಎಲ್ಲಾ ಬೋಧಕರಿಗೆ ಹಂತ ಹಂತವಾಗಿ ತರಬೇತಿ ನೀಡಲು ವ್ಯವಸ್ಥೆ 
ಮಾಡಲಾಗಿದೆ. ಇದಲ್ಲದೇ, ಹಲವು ವಿಶ್ವವಿದ್ಯಾಲಯಗಳಲ್ಲಿರುವ ಮಾನವ 
ಸಂಪನ್ಮೂಲ ಅಭಿವೃದ್ಧಿ ಕೇಂದ್ರಗಳ (ಹಿಂದಿನ ಅಕಾಡೆಮಿಕ್‌ ಸ್ಪಾಫ್‌ 
ಕಾಲೇಜು)ಗಳ ಮುಖಾಂತರ ತರಬೇತಿ ನೀಡಲಾಗುವುದು. 
ಅವಕಾಶ ಕಲ್ಲಿಸಲಾಗಿದೆ. 


ಹೊಸ ಶಿಕ್ಷಣ ನೀತಿಯನ್ನು ಜಾರಿಗೆ ತರುವ ಮುನ್ನ ಕಾರ್ಯಪಡೆಯನ್ನು 
ರಚಿಸಲಾಗಿದ್ದು, ಕಾರ್ಯಪಡೆಯ" ಅನುಷ್ಠಾನ ವರದಿಯಂತೆ ಸಚಿವ 
ಸಂಪುಟದ ಅನುಮೋದನೆಯಾಗಿರುತ್ತದೆ. ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು 
ಜಾರಿಗೆ ತರುವ ಮುನ್ನ ಸಾಧಕ-ಬಾಧಕಗಳ ಬಗ್ಗೆ ಚರ್ಚಿಸಲಾಗಿದ್ದು, 
ವಿಷಯ ತಜ್ಞರು ಹಾಗೂ ವಿಶ್ವವಿದ್ಯಾಲಯಗಳ ಕುಲಪತಿಗಳು, ಶಾಲಾ - 
ಕಾಲೇಜುಗಳ ಪ್ರಾಂಶುಪಾಲರು ಮತ್ತು ಬೋಧಕ ಸಿಬ್ಬಂದಿ 
ವರ್ಗದವರೊಂದಿಗೆ ವಿಸ್ಥೃತವಾಗಿ ಚರ್ಚಿಸಿ/ಸಮಾಲೋಚಿಸಿ ರಾಷ್ಟೀಯ 
ಶಿಕ್ಷಣ ನೀತಿಯನ್ನು ರಾಜ್ಯದಲ್ಲಿ ಅನುಷ್ಠಾನಗೊಳಿಸಲು ತೀರ್ಮಾನಿಸಿ 
ಆದೇಶಿಸಿದೆ. ಹತ್ತು ವರ್ಷಗಳ ಕಾಲದ ಯೋಜನೆಯ ಪ್ರಾರಂಭಕ್ಕೆಬೇಕಾದ 
ಸಿದ್ಧತೆ ಮಾಡಿಕೊಳ್ಳಲಾಗಿದೆ. 

ತರಾತುರಿಯಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತರುತ್ತಿಲ್ಲ. 
ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ-2020ರ ಪಠ್ಯಕ್ತಮು ಹಾಗೂ ಬೋಧನಾ 
ವಿಧಾನಗಳು ಮತ್ತು ಆಡಳಿತಾತ್ಮಕ ಬದಲಾವಣೆಗಳ. ಬಗ್ಗೆ ಶಿಪಾರಸ್ಸುಗಳನ್ನು | 


ಗ್ರಾಮಾಂತರ ಪ್ರದೇಶದಲ್ಲಿರುವ ಮಕ್ಕಳ ನಲಿ- 
ಕಲಿ ಮತ್ತು ಪ್ರಾರಂಭಿಕ ವಿದ್ಯಾಭ್ಯಾಸದ ಬಗ್ಗೆ 
ಸರ್ಕಾರ ಎಲ್ಲಾ ರೀತಿಯ ಸವಲತ್ತುಗಳನ್ನು | 
ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಂತೆ ಕಲ್ಪಿಸಲು 


ಕೈಗೊಂಡಿರುವ ಕಾರ್ಯಕ್ರಮಗಳು ಮತ್ತು ಪ್ರಾರಂಭಿಕ ವಿದ್ಯಾಭ್ಯಾಸದ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 
ಯೋಜನೆಗಳು ಯಾವುವು? (ಸಂಪೂರ್ಣ |! ಇಲಾಖೆ ಮತ್ತು ಶಿಕ್ಷಣ ಇಲಾಖೆಗಳ ಮೂಲಕ ಕಾರ್ಯಕ್ರಮಗಳನ್ನು 
ಮಾಹಿತಿ ನೀಡುವುದು) 'ಅನುಷ್ಠಾನಗೊಳಿಸಲಾಗುತ್ತದೆ. 


el 


ಮಾಡಿರುತ್ತದೆ. ಆದರಂತೆ ಕೇಂದ್ರ ಸರ್ಕಾರವು ರಾಷ್ಟ್ರೀಯ ಶಿಕ್ಷಣ ನೀತಿ- 
2020ರನ್ನಯ 297 ಕಾರ್ಯಗಳನ್ನು ಗುರುತಿಸಿ ಸಮಯ ಸೂಚಿಯೊಂದಿಗೆ 
ಎಲ್ಲಾ ರಾಜ್ಯಗಳಿಗೆ ನೀಡಿದ್ದು, ರಾಜ್ಯದಲ್ಲಿ ಪೂರ್ವ ಬಾಲ್ಯಾವಸ್ಥೆ ಆರೈಕೆ 
ಮತ್ತು ಶಿಕ್ಷಣ, ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ, ಶಿಕ್ಷಕರ ತರಬೇತಿ 
ಪಠ್ಯಕ್ತಮು ಮತ್ತು ಬೋಧನಾವಿಧಾನ. ಕ್ಷೇತ್ರದಲ್ಲಿ ಈ ಕಾರ್ಯಸೂಚಗಳ 
ಅನುಷ್ಠಾನಕ್ಕಾಗಿ ಕಾರ್ಯ ಪ್ರವೃತ್ತವಾಗಿರುತ್ತದೆ. ಹೊಸ ಶಿಕ್ಷಣ್ಣ ನೀತಿ ಹಂತ 
ಹಂತವಾಗಿ ಜಾರಿಗೆ ಬರುವುದರಿಂದ ಯಾವುದೇ ಗೊಂದು ' ಉಂಟಾಗುವ 
ಸಾಧ್ಯತೆ ಕಡಿಮೆ ಇದೆ. K 
ಹೊಸ ರಾಷ್ಟೀಯ ಶಿಕ್ಷಣ ನೀತಿಯು ವಿದ್ಯಾರ್ಥಿ ಸ್ನೇಹಿಯಾಗಿ 

ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಒತ್ತು ' ಕೊಡುತ್ತದೆ. ಅಂದರೆ, 
ಅವರ ಸಂಪೂರ್ಣ  ವ್ಯಕ್ಷಿತ್ತ ರೂಪಿಸುವುದಲ್ಲದೇ ಅವರನ್ನು 
ಉದ್ಯೋಗಾರ್ಹರನ್ನಾಗಿ ಮಾಡಲು ಒತ್ತು ಕೊಡುತ್ತದೆ. ಉನ್ನತ ಶಿಕ್ಷಣ 
ಕ್ಷೇತ್ರದಲ್ಲಿ ಅಮೂಲಾಗ್ರ ಬದಲಾವಣೆ. ತಂದು ಉನ್ನತ ಶಿಕ್ಷಣವನ್ನು ಜಾಗತಿಕ 
ಮಟ್ಟಕ್ಕೆ ಕೊಂಡೊಯ್ಯುವ ಆಶಯವನ್ನಿಟ್ಟುಕೊಂಡಿದೆ. ರಾಷ್ಟ್ರೀಯ ಶಿಕ್ಷಣ 
ನೀತಿಯು ಪ್ರವೇಶ, ಸಮಾನತೆ ಮತ್ತು ಒಳಗೊಳ್ಳುವಿಕೆಗೂ (ಸಂಂಆss, 
equity and inclusiveness) ಒತ್ತು ಕೊಡುತ್ತದೆ. 

ಕರ್ನಾಟಕದಲ್ಲಿ ನಲಿ-ಕಲಿ ಪದ್ಧತಿಯು ಬುನಾದಿ ಸಾಕ್ಷರತೆ ಸಂಖ್ಯಾಜ್ಞಾನ 
ಹಂತದ ಪದ್ಧತಿಯಾಗಿದ್ದು, ಸದರಿ ಬೋಧನಾ ಪದ್ದತಿಯನ್ನು ತರಗತಿಗಳಲ್ಲಿ 
ಅನುಷ್ಟಾನಗೊಳಿಸಲು ಕ್ರಿಯಾಯೋಜನೆಗಳು, ಪಠ್ಯಕ್ರಮ, ಕಲಿಕಾ ಫಲಗಳು, 
ಇತ್ಯಾದಿ ಸಿದ್ದತೆಗಳನ್ನು ಪ್ರಾರಂಭಿಸಲಾಗಿದೆ. 


ಸಂಖ್ಯೆ: ಇಡಿ 224 ಯುಎನ್‌ಇ 2021 . 


(ಡಾ: ಅಶ್ವಥ್‌ ಯಣ ಸಿ.ಎನ್‌.) 
ಉನ್ನತ ಶಿಕ್ಷಣ; ಐಟಿ & ಬಿಟಿ, 
ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ. A 
ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರು. 


